WPP - 47 


S 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ , ಮಾರ್ಚ್ ೧೫ , ೨೦೧೨ ( ಫಾಲ್ಗುಣ ೨೫, ಶಕ ವರ್ಷ ೧೯೩೩ ) ಸಂಚಿಕೆ ೧೧ 


ಭಾಗ- ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕಂದಾಯ ಸಚಿವಾಲಯ 


ಭೂಸ್ವಾಧೀನ ಕಾಯ್ದೆ ಕಲಂ 6(1) ರ ಅನ್ವಯ ಘೋಷಣೆ 
ಕ್ರಮಾಂಕ : ಕಂ . ಇ / 127 /ಭೂಸ್ವಾ. ಚ / 2011 -12 ದಿನಾಂಕ: 10- 2 -2012 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ , ಬೆಂಗಳೂರು ಕರ್ನಾಟಕ ಗೃಹ 
ಮಂಡಳಿಯವರು ನಿವೇಶನ | ಮನೆಗಳನ್ನು ಕಟ್ಟಲು ಬೇಕಾಗಬಹುದೆಂದು ಗೃಹ ಮಂಡಳಿಯ ಆಯುಕ್ತರವರ ಕ್ರಮಾಂಕ: ಭೂಸ್ವಾವಿ/ ದಾ / 03/2010-11 
ದಿನಾಂಕ:26-7 -2010 ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 


ಕರ್ನಾಟಕ ಸರ್ಕಾರದವರು 1991 ನೇ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಕೇಂದ್ರ ಅಧಿನಿಯಮ 
(1) 5 ಎ ಪ್ರಕರಣ ಉಪಪ್ರಕರಣ (2) ಮತ್ತು 6(1ಎ) ಪ್ರಕರಣದ ಮೇರೆಗೆ ಗೃಹ ಆಯುಕ್ತರ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ಹೇಳಿದ 
ಉದ್ದೇಶಕ್ಕಾಗಿ ಭೂಸ್ವಾಧೀನ ಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. ಸದರಿ ಭೂಸ್ವಾಧೀನ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಸದರಿ 
ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 


ಸದರಿ ಭೂಸ್ವಾಧೀನ ಅಧಿನಿಯಮ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು , ಕರ್ನಾಟಕ ಗೃಹ 
ಮಂಡಳಿ, ಬೆಂಗಳೂರು ಇವರನ್ನು ಸದರಿ ಜಮೀನಿನ ಸಂಬಂದದಲ್ಲಿ ಮುಂದಿನ ಎಲ್ಲ ನಡವಳಿಕೆಗಳನ್ನು ಕೈ ಗೊಳ್ಳಲು ಗೃಹ ಆಯುಕ್ತರ ಪ್ರಶಾಸನ 
ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ಧೇಶಿಸಲಾಗಿದೆ. 


ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ 
ಪರಿಶೀಲನೆಗಾಗಿ ಇಡಲಾಗಿದೆ. 


( ೪೦೯ ) 


ಸಂ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫, ೨೦೧೨ 

ಭಾಗ - ೬ 

ಪರಿಶಿಷ್ಟ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು: ಚನ್ನಗಿರಿ 

ಹೋಬಳಿ: ಕಸಬಾ 

ಗ್ರಾಮ : ಚಿಕ್ಕೂಲಿಕೆರೆ 
ಚಕ್ಕುಬಂದಿ 

ಭೂಸ್ವಾಧೀನತೆಗೆ 
ಸರ್ವೆ ಪೂರ್ವ ಪಶ್ಚಿಮ ಉತ್ತರ 

ದಕ್ಷಿಣ 

ಬೇಕಾಗುವ 
ಖಾತೆದಾರರ ಹೆಸರು . ಅನುಭವದಾರರ ಹೆಸರು. 

ತರಹೆ 

ಸರ್ವೆ 
ನಂ . 

ಸರ್ವೆ ನಂ . | ಸರ್ವೆ | ಸರ್ವೆ ನಂ . | | ಜಮೀನಿನ 
ನಂ . ನಂ . 

ವಿಸ್ತೀರ್ಣ 

ಎ . - ಗುಂ 
ರಾಮನಾಥ ಸೇರ್ವಗಾರ್ ಬಿನ್ ಗೋವಿಂದ 
ಸೇರ್ವಗಾರ್ , ಎ . ಡಿ. ಸುರೇಶ್ ಬಿನ್ ರಾಮನಾಥ 

83 /1 

86 & 
ದ್ಯಾಮಪ್ಪ, ಈ .ರುದ್ರೇಶ್ ಬಿನ್ ಸೇರ್ವಗಾರ್‌ಎ . ಡಿ. ಸುರೇಶ್ 83 /1 | ಖುಷಿ 

ಭದ್ರಾವತಿ ರಸ್ತೆ 

0 - 07 

* | ರ ಉಳಿಕೆ | 85 | 
ಈರೋಜಿರಾವ್ 

ಈ .ರುದ್ರೇಶ್ 


ಆಕಾರ 
ರೂ . . 


0 .14 


83 / 1 


ಮಹಬೂಬಿ 
ಮಹಮದ್ ಬುಡೇನ್ ಸಾಬ್ , 
ಆಸೀಂ, ಮ್ಯಹಮದ್ 
ಇಲಿಯಾಸ್ 


86 


ಖುಷಿ 


ಭದ್ರಾವತಿ ರಸ್ತೆ 


13-20 
0 - 10 ( ಖ ) 


10 .53 


85 


ಮಹಬೂಬಿ ಬಿನ್‌ ಅಮೀರ್ ಅಹಮದ್ 
ಮಹಮದ್ ಬುಡೇನ್ ಸಾಬ್ ಬಿನ್ 
ಹಯಾತ್ ಸಾಬ್ 
ಆಸೀಂ ಬಿನ್ ಬುಡೇನ್ ಸಾಬ್ , 
ಮಹಮದ್ ಇಲಿಯಾಸ್ ಬಿನ್ ಬುಡೇನ್ 
ಸಾಬ್, ಆಸೀಫ್ ಬಿನ್ ಬುಡೇನ್ 
ಸಾಬ್, ಮಹಮದ್ ರಫಿ ಬಿನ್ ಬುಡೇನ್ 
ಸಾಬ್, ಮಹಮದ್ ನವೀದ್ ಬಿನ್ 
ಬುಡೇನ್ ಸಾಬ್ ,ಮಹಮದ್ ದಸ್ತಗಿರ್ 
ಬಿನ್ ಬುಡೇನ್ ಸಾಬ್, ಮಹಮದ್ 
ಇಮಾನ್ ಬಿನ್ ಬುಡೇನ್ ಸಾಬ್ 
ತಹರಾಬಿ ಯಾನೆ , ಜೈಬುನ್ನಿಸಾ ಕೋಂ 
ತಲಾಕ್ ಸಾಬ್ , ದಸ್ತಗೀರ್ ಸಾಬ್ ಬಿನ್ 
ಬುಡೇ ಹುಸೇನ್ ಸಾಬ್ 
ಇಕ್ವಾಲ್ ಅಹಮದ್ ಬಿನ್ ಶರೀಫ್ 
ಸಾಬ್, ಚನ್ನಗಿರಿ 


4 - 35 


ತಹರಾಬಿ ಯಾನೆ ಜೈಬುನ್ನೀಸ 


87/ 1 


ಖುಷ್ಟಿ | 


- 88 


| 


872 


| 


86 | 


94 


3. 12 


0 - 02 ( ಖ ) 


ಇಕ್ವಾಲ್ ಅಹಮದ್ 


87 /2 


87 /1 


ಭದ್ರಾವತಿ ರಸ್ತೆ 


86 


94 


3 .12 


88/ 1 


ಖುಷಿ 


90 | 


94 


| 88/ 

21 94 


| 


4 - 35 
0- 02 ( ಖ ) 

2 - 34 
2- 01 ( ೩ ) . 
5 - 13 
2- 24 ( ಖ) 


ದೊಡ್ಡಕರಿಯಪ್ಪ ಬಿನ್ ಅಂಚೆಕರಿಯಪ್ಪ ದೊಡ್ಡಕರಿಯಪ್ಪ 
ನಜೀರ್ ಅಹಮದ್ ಸಾಬ್ ಬಿನ್ 

ನಜೀರ್ ಅಹಮದ್ ಸಾಬ್ 
ಇಮಾರ್ದಿನ ಹುಸೇನ್ ಸಾಬ್ , ತೋಪೇಲ್ 

ತೋಪುಲ್ ಅಹಮದ್ ಗೌಸ್ ಪೀರ್ 


2 . 23 


88 / 2 


ಖುಷಿ 


89 & 90 


8 7 


| 


86 
& 87 


86 


| 


88/1 


4 .16 


| 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


೪೧೧ 

ಚಕ್ಕುಬಂದಿ 
ಪಶ್ಚಿಮ ಉತ್ತರ 
ಸರ್ವೆ ನಂ . ಸರ್ವೆ 


ಕ್ರ . ಸಂ . 


ದಕ್ಷಿಣ 
ಸರ್ವೆ ನಂ . 


ಖಾತೆದಾರರ ಹೆಸರು . 


ಸರ್ವೆ 
ನಂ . 


ಅನುಭವದಾರರ ಹೆಸರು. 


ಪೂರ್ವ 
ಸರ್ವೆ 
ನಂ . 


ತರಹ 


ಭೂಸ್ವಾಧೀನತೆಗೆ 
ಬೇಕಾಗುವ 
ಜಮೀನಿನ 
ವಿಸ್ತೀರ್ಣ 
ಎ . - ಗುಂ 


| 


ಆಕಾರ 
ರೂ . ವೈ . 


ನಂ . 


ಅಹಮದ್ ಬಿನ್ ವರ್ದಿ ವಜೀರ್ 
ಅಹಮದ್ ಸಾಬ್ 
ಗೌಸ್ ಪೀರ್ ಬಿನ್ ವರ್ದಿ ವಜೀರ್ 
ಅಹಮದ್ ಸಾಬ್ 
ಕೆ. ನಾರಾಯಣರಾವ್ ವೈದ್ಯ ಬಿನ್ 
ಮಂಜುನಾಥಯ್ಯ 


- 90 


| ಕೆ. ನಾರಾಯಣರಾವ್ ವೈದ್ಯ 
ಸರ್ಕಾರಿ ಬಂಜರು 


ಖುಷಿ 


90 | 


4 - 22 
1 - 36 ( ಖ ) 


3 .55 


88 


90, 


ಹನುಮಂತಪ್ಪ ಬಿನ್ ದೊಡ್ಡಣ್ಣ 
ಮೇಲ್ಸಕ್ಕರೆ 


ಹನುಮಂತಪ್ಪ 


ಖುಷಿ 


91 & 
ಚನ್ನಗಿರಿ 
ಗ್ರಾಮದ 
ಗಡಿ 


5 - 18 


88 & 89 


94/1 


ಖುಷಿ 


94 /2 


ಭದ್ರಾವತಿ ರಸ್ತೆ 


6 - 18 
0 -11 ( ಖ ) 


6. 00 


ರಂಗಪ್ಪ ಬಿನ್ ಮೂಡ್ಡಪ್ಪ 

ರಂಗಪ್ಪ 
ಅಮಾನುಲ್ಲ ಬಿನ್ ಅಬ್ದುಲ್ ಸತ್ತರ ಸಾಬ್ | ಅಮಾನುಲ್ಲ 
ಅಮಾನುಲ್ಲ ಬಿನ್ ಅಬ್ದುಲ್ ಸತ್ತರ ಸಾಬ್ ಅಮಾನುಲ್ಲ 
ಗಂಗಮ್ಮ ಕೋಂ ಕೆಂಚಪ್ಪ 
ಜಯ್ಯಮ್ಮ ಬಿನ್ ಕೃಷ್ಣಪ್ಪ ತಿಮ್ಮಪ್ಪ ಬಿನ್ ಜಯ್ಯಮ್ಮ 
ತಿಗುಳಪ್ಪ 

ತಿಮ್ಮಪ್ಪ 


ಗಂಗಮ್ಮ 


94 / 2 


ಖುಷಿ 


| 


91 


94 /1 


| 


88 


93 , 
| 92 ಮತ್ತು 91 


6 - 31 
1- 03 ( ಖ ) 


6 .30 


ಘೋಷ್ಟಾರೆ 
ಗ್ರಾಮ : ಚಿಕ್ಕೂಲಿಕೆರೆ 

54 - 33 
ಖರಾಬು 

08 - 09 
ಒಟ್ಟು 

63 - 02 


ಖುಷಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ, (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ). 


ಪಿ. ಆರ್ . 43 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 

ಭಾಗ - ೬ 
ಕಂದಾಯ ಸಚಿವಾಲಯ , ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕಮಾಂಕಃ ಕಂಇ 72 /ಭೂಸ್ವಾತು/2011 ದಿನಾಂಕ: 31 -12 -2011 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು- ರಾಯದುರ್ಗ ಹೊಸ ರೈಲ್ವೆ ಮಾರ್ಗದ ನಿರ್ಮಾಣದ ಉದ್ದೇಶಕ್ಕಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು 
ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕಮಾಂಕಃ ಎಲ್ಎಕ್ಯೂ ಎಸ್‌ಆ‌ /05/2011 - 12 , ದಿನಾಂಕ: 18- 06 - 2011 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33 /1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ) (1) 5ಎ ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6(1-ಎ ) ಪ್ರಕರಣದ ಮೇರೆಗೆ 
ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವು ದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ 
ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ ಹಾಗೂ ತುಮಕೂರು - ರಾಯದುರ್ಗ ರೈಲ್ವೆ ಯೋಜನೆ ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ 
ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ಹಾಗೂ ತುಮಕೂರು - ರಾಯದುರ್ಗ ರೈಲ್ವೆ ಯೋಜನೆ ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 


- : ಅನುಸೂಚಿ : 
ಹೋಬಳಿ: ಕಸಬಾ 


ಜಿಲ್ಲೆ: ತುಮಕೂರು 


ತಾಲ್ಲೂಕು: ತುಮಕೂರು 


ಗಾಮ: 1. ಹೊನ್ನೇನಹಳ್ಳಿ 


ಚಕ್ಕುಬಂದಿ 


ಭೂ ಸ್ವಾಧೀನದ ಜಮೀನಿನ 


( 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ. ನಂ . 


ತರಹ 


ಪೂರ್ವ 


| 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಆಕಾರ 


ವಿಸ್ತೀರ್ಣ 
10 | 


| 


ಮುದಿಯಪ್ಪ ಬಿನ್ ವೀರರಂಗಯ್ಯ 


ಗಾಮ : 1) ಹೊನ್ನೇನಹಳ್ಳಿ 
10 / 2 

11 /2 ರ 
ಉಳಿಕೆ 


ಖುಷಿ 


- 


11 /5 


| 


11 /3 


| 


11/3 


| 


0 - 05 


ವೀರರಂಗಪ್ಪ , ರಾಮಯ್ಯ , 
ನಂಜುಂಡಪ್ಪ, ಮುದಿಯಪ್ಪ 


0 -12 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


೪೧೩ 


ಚಕ್ಕುಬಂದಿ 


ಭೂ ಸ್ವಾಧೀನದ ಜಮೀನಿನ 


)& 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ . 


ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ವಿಸ್ತೀರ್ಣ 


ಆಕಾರ 


2 


. 


| ಸಿದ್ದರಾಮಯ್ಯ ಬಿನ್ ಲೇ . ದಾಸಪ್ಪ 


ಸಿದ್ದರಾಮಯ್ಯ 


10 / 3 


ಖುಷ್ಠಿ 


11 /3 ರ 


11 /5 


11 /2 


11 / 4 


0 - 11 


0 - 27 


3 


ಈರಯ್ಯ ಬಿನ್ ಲೇ .ನರಸಯ್ಯ 


ಈರಯ್ಯ 


10 / 4 


ಖುಷಿ 


11 / 4 


ರ 


- 11 /5 


- 


11/3 


| 


11 /4 


| 


0- 01 1/4 


0 - 03 


4 | ನರಸಿಂಹಯ್ಯ ಬಿನ್ ಪೂಜಾರಿ ಸಿದ್ದಯ್ಯ 


ನರಸಿಂಹಯ್ಯ 


114 


| 


ಖುಷಿ 


| 114 ರ ಉಳಿಕೆ | 114 ರ ಉಳಿಕೆ | 11 / 3 & 11/ 4 


1 - 10 


1 - 25 


114 ರ 
ಉಳಿಕೆ 


ಸಿದ್ದಗಂಗಮ್ಮ ಬಿನ್ ಮೇಲಿಗಿರಿಯಪ್ಪ 


ರಾಮಯ್ಯ, ಸಿದ್ದಗಂಗಮ್ಮ 


11 /3 


ಖುಷ್ಠಿ 


11 /5 


- 


11 /1 


| 


11 /4 


| 


0 -28 


0 - 70 


11 /3 ರ 
ಉಳಿಕೆ 


6 | ಮುದಿಯಪ್ಪ ಬಿನ್ ಈರರಂಗಯ್ಯ 


11 / 4 


ಖುಷಿ 


11 / 4 


- 


11 /5 


| 


11 /3 


| 


11 /2 


| 


0 - 13 | 


0 - 33 


ವೀರರಂಗಯ್ಯ ಬಿನ್ 
ಮುದಿಯಪ್ಪ, ರಾಮಯ್ಯ ಬಿನ್ 
ಮುದಿಯಪ್ಪ, ನಂಜುಂಡಯ್ಯ 
ಬಿನ್ ಮುದಿಯಪ್ಪ 


ಮುದಿಯಪ್ಪ ಬಿನ್ ಈರರಂಗಯ್ಯ 


11 /5 


13/4 


| 


13 /5 


| 


11 / 


1 -18 


| 


1 - 45 


| ಖುಷ್ಠಿ | 11 /3, 11/4 , | 

10 / 2 , 
10 / 3 , 10 / 4 


ವೀರರಂಗಯ್ಯ ಬಿನ್ ಲೇ . | 
ಮುದಿಯಪ್ಪ, ರಾಮಯ್ಯ ಬಿನ್ 
ಲೇ . ಮುದಿಯಪ್ಪ, 
ನಂಜುಂಡಯ್ಯ ಬಿನ್ ಲೇ . 
ಮುದಿಯಪ್ಪ, ಗಂಗಣ್ಣ, 
ಮಧುಗೆರಯ್ಯ 
ಲಕ್ಷ್ಮಮ್ಮ, ಲಕ್ಷ್ಮಮ್ಮ ಕೋಂ | 
ನರಸಿಂಹಯ್ಯ 


8 


13 /3 | ಖುಷ್ಠಿ | 13 /3 ರ 


13 / 4 


13 / 5 


11 / 1 


0 - 19 


0 - 57 


ಲಕ್ಷ್ಮಮ್ಮ ಕೋಂ ಲೇ . ನರಸಿಂಹಯ್ಯ , 
| ಲಕ್ಷ್ಮಮ್ಮ ಕೋಂ ನರಸಿಂಹಯ್ಯ 


ಉಳಿಕೆ 


9 


| 


ಈರಮ್ಮ ಕೋಂ ಮೇಲುಗಿರಿಗೌಡರು 


ರಾಮಯ್ಯ 


1374 


ಖಿನ್ನಿ 


13 / 3 


13 / 5 


- 


11 / 


0 - 13 


0 - 39 


13 /4 ರ 
ಉಳಿಕೆ 


4 - 38 1 / 4 


5 - 11 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 

ಘೋಷ್ಟಾರೆ 


ಕ. ಸಂ 


ಗಾಮದ ಹೆಸರು 


ಖುಷಿ 


ಒಟ್ಟು 


| ಹೊನ್ನೇನಹಳ್ಳಿ 


4- 38 1/4 


| 


- 


| 


4 - 38 1/4 


ಒಟ್ಟು 


4 - 38 1 / 4 


4 - 38 1/ 4 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 57 

ಕಂದಾಯ ಇಲಾಖೆ, ( ಭೂಸ್ವಾಧೀನ- 2 ಮತ್ತು ಪುನರ್ವಸತಿ). 
ಕಂದಾಯ ಸಚಿವಾಲಯ , ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕಃ ಕಂಇ 70 ಭೂಸ್ವಾತು 2011 ದಿನಾಂಕ: 31-12-2011 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು- ರಾಯದುರ್ಗ ಹೊಸ ರೈಲ್ವೆ ಮಾರ್ಗದ ನಿರ್ಮಾಣದ ಉದ್ದೇಶಕ್ಕಾಗಿ ಅಗತ್ಯವಾಗಿದ್ದವು ಎಂದು 
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕಮಾಂಕಃ ಎಲ್‌ಎಕ್ಯೂ ಎಸ್‌ಆ‌ /08 /2011-12 , ದಿನಾಂಕಃ 18 -06 -2011 ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ, 

- ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ರ (ಕೇಂದ ಅಧಿನಿಯಮ 1894 ) (1) 5ಎ ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6(1 - ಎ) ಪ್ರಕರಣದ 
ಮೇರೆಗೆ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವು ದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ 
ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

- ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ ಹಾಗೂ ತುಮಕೂರು -ರಾಯದುರ್ಗ ರೈಲ್ವೆ ಯೋಜನೆ ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ 
ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ಹಾಗೂ ತುಮಕೂರು - ರಾಯದುರ್ಗ ರೈಲ್ವೆ ಯೋಜನೆ ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


೪೧೫ 


- : ಅನುಸೂಚಿ : 


ಜಿಲ್ಲೆ: ತುಮಕೂರು 


ತಾಲ್ಲೂಕು: ತುಮಕೂರು 


ಹೋಬಳಿ: ಕಸಬಾ 


ಗಾಮ: 1 .ತುಮಕೂರು ಅಮಾನಿಕೆರೆ 


ಚಕ್ಕುಬಂದಿ 


ಭೂ ಸ್ವಾಧೀನದ ಜಮೀನಿನ 


*) 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಪಶ್ಚಿಮ 


ಆಕಾರ 


ಸ. ನಂ . ತರಹ 

ಪೂರ್ವ 

5 . 6 
ಗಾಮ : 1) ತುಮಕೂರು ಅಮಾನಿಕೆರೆ 


ಉತ್ತರ 
| 8 


ದಕ್ಷಿಣ 

9 


ವಿಸ್ತೀರ್ಣ 
10 


| 


7 


| 


|| 


| 


11 


ಕೆ.ಸೈಯದ್ ಅಹಮದ್ 


119 


ತರಿ | ವೀರಸಾಗರ ಗಡಿ | 


120 / ಸಿ 


0 - 06 


0 - 30 


ಕೆ.ಸೈಯದ್ ಅಹಮದ್ ಬಿನ್ ಸೈಯದ್ 
ಹೈದರ್ ಖಾನ್ 


ಇದೇ ನಂಬರು 
ಪೈಕಿ ಉಳಿಕೆ 


ಇದೇ 
ನಂಬರು ಪೈಕಿ 
ಉಳಿಕೆ 


120 /5 


| ತರಿ 


| 


121/ 2 


120/ 6 


0 - 21 


0 - 70 


ಸಿದ್ದಯ್ಯ ಬಿನ್ ಕರಿಯಣ್ಣ, ಕಾಡಯ್ಯ ಬಿನ್ 
ಪಾಪಯ್ಯ , ಕರಿಯಣ್ಣ ಬಿನ್ ಪಾಪಯ್ಯ 


ಕೆಂಪಸಿದ್ದಯ್ಯ , ಕರಿಯಣ್ಣ, 
ಸಿದ್ದಯ್ಯ 


ಇದೇ ನಂಬರು 

ಉಳಿಕೆ 


ವೀರಸಾಗರದ 
ಗಡಿ ಮತ್ತು 

ಉಳಿಕೆ 
ವೀರಸಾಗರದ 

ಗಡಿ 


3 


| 


- 120 /6 


| ತರಿ | 


120 / 5 


0 - 07 


0 - 35 


ಇದೇ ನಂಬರು 
ಪೈಕಿ ಉಳಿಕೆ 


| 


| ಮಂಜುಳ ಕೋಂ ಲೇ .ಸಿದ್ದಯ್ಯ , ಶಂಕರಪ್ಪ 
ಬಿನ್ ಲೇ .ಕರಿಯಣ್ಣ, ನಾರಾಯಣ ಬಿನ್ 
ಲೇ .ಕರಿಯಣ್ಣ, ಮೀನಾಕ್ಷಿ ಬಿನ್ ಲೇ .ಕರಿಯಣ್ಣ, 
ಪಾಪಯ್ಯ ಉ : ಪಾತೇಗೌಡ ಬಿನ್ 
ಲೇ .ಕರಿಯಣ್ಣ 


ಮಂಜುಳ ಕೋಂ 
ಲೇ .ಸಿದ್ದಯ್ಯ , ಶಂಕರಪ್ಪ 
ಬಿನ್ ಲೇ .ಕರಿಯಣ್ಣ, 
ನಾರಾಯಣ ಬಿನ್ 
ಲೇ .ಕರಿಯಣ್ಣ, ಮೀನಾಕ್ಷಿ 
ಬಿನ್ ಲೇ .ಕರಿಯಣ್ಣ, 
ಪಾಪಯ್ಯ ಉ : ಪಾತೇಗೌಡ 
ಬಿನ್ ಲೇ .ಕರಿಯಣ್ಣ 


_ 4 


| 


121A 


122 


121 /2 


| 


0 - 19 | 


| 


1 - 00 


| ತರಿ | ಇದೇ ನಂಬರು | ಇದೇ ನಂಬರು | 

ಪೈಕಿ ಉಳಿಕೆ | ಪೈಕಿ ಉಳಿಕೆ 


ಬಿ . ರವಿಕುಮಾರ್ ಬಿನ್ ಬೈಲಪ್ಪ , ಭೂ . ಪರಿ , | ವೆಂಕಟೇಶ ಬಾಬು ಬಿನ್ 
ವೆಂಕಟೇಶ ಬಾಬು ಬಿನ್ ಬೈಲಪ್ಪ, ಭೂ . ಪರಿ, | ಬೈಲಪ್ಪ, ಬಿ.ರವಿಕುಮಾರ್ 
ಬಿ.ಚಂದ್ರಶೇಖರ್ ಬಿನ್ ಬೈಲಪ್ಪ, ಭೂ . ಪರಿ | ಬಿನ್ ಬೈಲಪ್ಪ, 

ಬಿ. ಚಂದಶೇಖರ್ ಬಿನ್ 
ಬೈಲಪ್ಪ 


೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


ಭಾಗ - ೬ 


ಭೂ ಸ್ವಾಧೀನದ ಜಮೀನಿನ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ . 


b)R|೧ 


ವಿಸ್ತೀರ್ಣ 


ಆಕಾರ 


ಚಕ್ಕುಬಂದಿ 
ತರಹ 
ಪೂರ್ವ 

ಪಶ್ಚಿಮ ಉತ್ತರ 
| ತರಿ | ಇದೇ ನಂಬರು | ಇದೇ ನಂಬರು | 121 / 

ಪೈಕಿ ಉಳಿಕೆ 


ದಕ್ಷಿಣ 

120 /5 | 


ಟಿ . ಆರ್ . ವಿಜಯಕುಮಾರ್ ಬಿನ್ ಜಿ . ರಂಗಪ್ಪ | ಟಿ. ಆರ್‌. ವಿಜಯ ಕುಮಾರ್ 


121/2ಬಿ 


0 - 18 


0 - 90 


ಪೈಕಿ ಉಳಿಕೆ 


| ರಂಗಮ್ಮ ಕೋಂ ಲಿಂಗಣ್ಣ 


ರಂಗಮ್ಮ 


122 


ತರಿ | 


1 123 / ಎ 


|| 


121 


0 - 12 


0 - 70 


ಇದೇ ನಂಬರು | ಇದೇ ನಂಬರು 
ಪೈಕಿ ಉಳಿಕೆ 

| ಪೈಕಿ ಉಳಿಕೆ 
ಉಳಿಕೆ 

ಉಳಿಕೆ 


1230ಎl 


| ತರಿ 


123/1ಬಿ 


128 


0 - 06 . 


0 - 30 


ಎಲ್.ಸಿದ್ದಯ್ಯ ಬಿನ್ ಲಿಂಗಯ್ಯ , 
ಕೆ.ಎಸ್.ಸತ್ಯನಾರಾಯಣಶೆಟ್ಟಿ ಬಿನ್ 
ಕೊಂಡಸಂಜೀವಯ್ಯ ಶೆಟ್ಟಿ, ರವಿ ಬಿನ್ 
ಲೇ . ಗಾರೇರಾಮಯ್ಯ 
ಟಿ.ಸಿದ್ಧಬೈರಪ್ಪ 


ಎಲ್.ಸಿದ್ದಯ್ಯ , 
ಕೆ.ಎಸ್.ಸತ್ಯನಾರಾಯಣಶೆಟ್ಟಿ, 
ರವಿ ಬಿನ್ 
ಲೇ .ಗಾರೇರಾಮಯ್ಯ 
ಟಿ..ಸಿದ್ದಬೈರಪ್ಪ 


123 / ಬಿ 


ಉಳಿಕೆ 


ಉಳಿಕೆ 


123 / ಸಿ 


123 / ಎ 


0 - 10 


0 - 50 


9 . 


ಟಿ. ಆರ್‌. ಸುರೇಶ್ 


123ರಸಿ 


122 


123/ ಬಿ 


0 - 11 


0 - 55 


ಯಶೋಧಮ್ಮ , ಶಿವಶಕ್ತಿ 


1240 


| | 


ತರಿ 


ಉಳಿಕೆ 


ಉಳಿಕೆ 


123 / ಸಿ 


0 - 29 


1 -50 


168 /2 , 
167 / 2 


ಟಿ. ಆರ್‌. ಸುರೇಶ್ ಬಿನ್ ಮೇಸ್ತೀರಾಮಯ್ಯ 
ಉ : ಚಿಕ್ಕರಾಮಯ್ಯ 
ಶಿವಶಕ್ತಿ ಕೋಂ 
ಟಿ.ಎಸ್.ಗೋವಿಂದಸ್ವಾಮಿಗೌಂಡರ್‌, 
ಯಶೋಧಮ್ಮ ಕೋಂ ಸಭಾಪತಿ ಗೌಂಡರ್ , 
ಚೊಕ್ಕಮಣಿಗೌಂಡರ್ , ಟಿ.ಎಸ್. ಮಹೇಂದ, 
ಲೋಕೇಶ, ಗುಣಶೇಖರ್, ಕುಮಾರ , ಶರವಣ 
ಬಿನ್ ಸಭಾ ಪತಿ ಗೌಂಡರ್ 
ಸುದೀಪ್ ಬಿನ್ ಟಿ . ಜಿ . ಮಹದೇವಸ್ವಾಮಿ 


11 


ಸುದೀಪ್ 


168 /2 


| ತರಿ | 


ಉಳಿಕೆ 


124 , 


167/ 2 


124 


0 - 03 


0 - 15 


167 / 2 


167 /lಎ 


ತರಿ 


ಉಳಿಕೆ 


ಉಳಿಕೆ 


166 


167/ 2 


0 - 16 


0 - 80 


12 | ಗಿರಿಜಮ್ಮ ಕೋಂ ಲೇ . ಟಿ. ವಿ. ರಾಚಪ್ಪ, 

ಟಿ. ಆರ್. ಶಾಂತಕುಮಾರಿ ಬಿನ್ ಲೇ . ರಂಗಪ್ಪ, 
ಟಿ.ಆರ್. ನಾಗಲಾಂಬಿಕೆ ಬಿನ್ ಲೇ ,ರಂಗಪ್ಪ 


ಗಿರಿಜಮ್ಮ , 
ಟಿ. ಆರ್‌. ಶಾಂತಕುಮಾರಿ 
ಬಿನ್ ಲೇ .ರಂಗಪ್ಪ , 
ಟಿ . ಆರ್. ನಾಗಲಾಂಬಿಕೆ ಬಿನ್ 
ಲೇ , ರಂಗಪ 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫, ೨೦೧೨ 


೪೧೭ 


ಚಕ್ಕುಬಂದಿ 


ಭೂ ಸ್ವಾಧೀನದ ಜಮೀನಿನ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ. ನಂ . 


ತರಹ 


5|( 


ಪೂರ್ವ 


ಆಕಾರ 


ಪಶ್ಚಿಮ 

ಉಳಿಕೆ 


ಉತ್ತರ 
_167 


ವಿಸ್ತೀರ್ಣ 
0 - 20 | 


1672 


ಉಳಿಕೆ 


ದಕ್ಷಿಣ 
| 168 , 124 

_ 1670 


ತರಿ 
ತರಿ 


1 - 00 


1660 


ಉಳಿಕೆ 


ಉಳಿಕೆ 


164 


0 - 23 


1 - 25 


| ನರಸಮ್ಮ ಕೋಂ ನಂಜಪ್ಪ 
14 | ಗುಬ್ಬಯ್ಯ ಬಿನ್ ಚನ್ನಬಸವಯ್ಯ 
15 | ಹನುಮಯ್ಯ ಬಿನ್ ಸಂಜೀವಯ್ಯ 
16 | ನರಸಮ್ಮ ಕೋಂ ಉಗ್ರಯ್ಯ 


ನರಸಮ್ಮ 
ಗುಬ್ಬಯ್ಯ 
ಹನುಮಯ್ಯ 
ನರಸಮ್ಮ 


1644 


- ತರಿ | 


ಉಳಿಕೆ 


ಉಳಿಕೆ 


145 /3 , 4 


_ 166 / 


0 - 24 


1 - 25 


145 / ಬಿ 


ತರಿ 


ಉಳಿಕೆ 


145 /hಎ 


144 


145/ 2 


0 - 05 


0 - 25 


145/ 4 


ತರಿ 


145 /3 


ಉಳಿಕೆ 


145 /2 


164 


0 - 10 


0 - 50 | 


145ಎ 


ತರಿ 


145 /1ಬಿ 


ಉಳಿಕೆ 


144 


145 / 2 


0 - 04 


0 - 20 


17 | ಸಿದ್ಧನಂಜಪ್ಪ ಬಿನ್ ಈರಸಿದ್ದಯ್ಯ 

ಹನುಮಂತರಾಯಪ್ಪ, ಚಿಕ್ಕನರಸಯ್ಯ ಬಿನ್ 
ನರಸಯ್ಯ 
ದಾಸಪ್ಪ ಬಿನ್ ಉಗ್ರಯ್ಯ 


| ಸಿದ್ಧನಂಜಪ್ಪ 
ಹನುಮಂತರಾಯಪ್ಪ, 
ಚಿಕ್ಕನರಸಯ್ಯ 
ದಾಸಪ್ಪ 


145 /2 


ತರಿ | 


ಉಳಿಕೆ 


ಉಳಿಕೆ 


145/ 3 ,4 


0 - 13 


0 - 65 


145 /lಎ , 

1ಬಿ 


20 | 


145 /3 


| ತರಿ 


ಉಳಿಕೆ 


145 / 4 


145 / 2 


164 


0 - 17 


0 - 85 


ಕೃಷ್ಣಮೂರ್ತಿ, ಸಿದ್ದಮ್ಮ ಕೋಂ ವೀರಸಿದ್ದಯ್ಯ , | ಶಿವರುದಯ್ಯ , ಕೃಷ್ಣಮೂರ್ತಿ 
ಶಿವರುದ್ರಯ್ಯ 


ಒಟ್ಟು 


6 - 34 


13 - 75 


ಘೋಷ್ಟಾರೆ 


ಕ . ಸಂ 


ಗಾಮದ ಹೆಸರು 


* 


ಖುಷ್ಠಿ 


| 


ತರಿ 


ಒಟ್ಟು 


1 


. 


ತುಮಕೂರು ಅಮಾನಿಕೆರೆ 


6 - 34 


6 - 34 


ಒಟ್ಟು 


| 


- 


| 


6- 34 


6 - 34 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವೆಂಕಟೇಶಮೂರ್ತಿ 
- ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ, ( ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) . 


ಪಿ . ಆರ್ . 56 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಮಾರ್ಚ್ ೧೫, ೨೦೧೨ 

ಭಾಗ - ೬ 
ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Shivamoga ಜಿಲೆ , Shivamoga 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984 ) ಕಲಂ 4(1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAC 03/11 - 12 ದಿನಾಂಕ 07/ 03/ 2012 
ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ Dandavathi irrigation project -Dam Site Land Acquisition -I ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು 
ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ನಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖೆ, 1984ರ 4ನೇ ಪ್ರಕರಣ ( 1) ನೇ ಉಪಪಕರಣದ ಉಪಬಂದಗಳ ಅನುಸಾರವಾಗಿ ಅದಕ್ಕೆ 
ಸಂಬಂದಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು Sagar Assistant 
Commissioner ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 

ಸದರಿ ಅದಿನಿಯಮದ 3( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಮಾದಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು Sagar, Assistant Commissioner ofice, Assistant 
Commissioner ಇವರನ್ನು ನೇಮಕ ಮಾಡಿರುತ್ತೆ . 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ 
ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ ಮಾಡಲಾದ 
Sagar, Assistant Commissioner office , Assistant Commissioner, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ LAC 03/ 11 -12 ನ್ನು ನೋಡಿ. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲಿ 
ಆಸಕ್ತಿಯುಳ್ಳ ಎಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ , ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು 
ಅಭಿವ್ರದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲಾಧಿಕಾರಿಗಳು, Shivamoga ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ 
ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು . 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು Sagar, Assistant Commissioner office, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ . 


ಅನುಸೂಚಿ 


ತಾಲೂಕು: Sorab 


ಹೋಬಳಿ : ಕಸಬಾ 


ಗ್ರಾಮ : ನಡಹಳ್ಳಿ 


200m : Shivamoga 
Agricultural 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹ 


ಚಕ್ಕು ಬಂದಿ 

ಪಶ್ಚಿಮ 


ಭೂ ಸ್ವಾಧೀನ ವಿವರ 
ವಿಸ್ತೀರ್ಣ ಮೌಲ್ಯ 


ಉತ್ತರ 


ದಕ್ಷಿಣ 


ಪೂರ್ವ 


ಸಾವಿತ್ರಮ್ಮ / N . ಮುಕುಂದರಾವ್ 


23/*/ B1 


ಖುಷಿ 


23/1ಎ 


23/ 2 


179 


| 


ದಂಡಾವತಿ ನದಿ 


| 


2.6 .0 


| 


1. 05 


23/1ಎ 


23 / 2 


179 | 


ದಂಡಾವತಿ ನದಿ 


2 . 6. 0 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫, ೨೦೧೨ 


೪೧೯ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹ 


ಉತ್ತರ 


ದಕ್ಷಿಣ 


ಚಕ್ಕು ಬಂದಿ 

ಭೂ ಸ್ವಾಧೀನ ವಿವರ 
ಪಶ್ಚಿಮ | ಪೂರ್ವ | ವಿಸ್ತೀರ್ಣ | ಮೌಲ್ಯ 
179 | ದಂಡಾವತಿ ನದಿ 1. 0.0 . | 0 . 49 


2 ಸಾವಿತ್ರಮ್ಮ / N . ಮುಕುಂದರಾವ್ 


23/*/1A | 


ಖುಷಿ | 


22 


23ಬಿ1 


22 


23/1B 


179 


1 . 0 . 0 


3 ನಾರಾಯಣಸ್ವಾಮಿ/ ವೆಂಕಪ್ಪ 


_ 23/*/2 


ಖುಷಿ 


| | 


23 / ಬಿ1 


23/ 3 


179 


| 


ದಂಡಾವತಿ ನದಿ | 


1 . 19. 0 


1 .43 


23/ 1 


23 / 3 


179 


1 .19. 0 


4 ಸಣಮ್ಮ ಯಾನೆ ಲಲಿತಮ್ಮ / ಶಿವಾನಂದಪ್ಪಗೌಡ 


24 /*/1A 


ತರಿ 


23 / 3 


25 . 


179 


24/ 2 , 24 / 3 


1 .12. 0 | 


8 . 80 


5 ಸಣ್ಯಮ ಯಾನೆ ಲಲಿತಮ್ಮ /ಶಿವಾನಂದಪ್ಪಗೌಡ 


ಖುಷಿ 


23/ 3 


25 


179 


24 /2 , 24 /3 


1 .13 .0 


0 . 60 


6 ಕೋಟೆ ಪುಟ್ಟಪ್ಪ /ಕೊಟ್ರೆ ಬಂಗಾರಪ್ಪ 


23 / 3 


25 


179 


24 /2 ,24/ 3 


0 . 26 . 0 


3 .31 


3 . 11 . 0 


7 ಸೋಮಪ್ಪ /ಕನ್ನಪ್ಪ 


24 /*/4 


ತರಿ 


23/ 3 


| 


24 /1ಎ,24 / 11 


ದಂಡಾವತಿ ನದಿ | 


0 . 24 . 0 


3 .73 


24/2 
24/2 


8 ಸೋಮಪ್ಪ /ಕನ್ನಪ್ಪ 


ಖುಷಿ | 


| 


23/ 3 


24 /1ಎ , 24 / 1ಬಿ 


ದಂಡಾವತಿ ನದಿ 


0 . 28. 0 


0 .32 


1 .12. 0 


9 ಕೋಟೆ ಪುಟ್ಟಪ್ಪ /ಕೊಟ್ರೆ ಬಂಗಾರಪ್ಪ 

/ಕೊಟ್ರೆ ಬಂಗಾರಪ್ಪ 


| 


24 /*/ 1B 


ಖುಷಿ 


23 / 3 


179 


24/2,24/3 


1 .15. 0 | 


0 . 62 


10 ಕೊಟೊ ಪುಟ್ಟಪ್ಪ /ಕೊಟ್ರೆ ಬಂಗಾರಪ್ಪ 


ತರಿ 


23/ 3 


25 


179 


24 / 2 , 24 / 3 


1 . 22 . 0 | 


9 . 63 


2 .37. 0 


11 ಗುರು . 


ಗುರುಬಸಪ್ಪ ಗೌಡ ಬಿನ್ ಹಾಲಪ್ಪಗೌಡ| 


24/*/ 2 


ಖುಷಿ 


24 /7 


24 /1ಬಿ 


24 / 1 ಎ 


ದಂಡಾವತಿ ನದಿ 


1 .4 .0 | 


0.50 


12 ಗುರುಬಸಪ್ಪ ಗೌಡ ಬಿನ್ ಹಾಲಪ್ಪಗೌಡ| 


24 /1 . 


24 /1ಬಿ 


24 /1ಎ 


| | 


ದಂಡಾವತಿ ನದಿ 


1 .24. 0 


9 . 95 | 


2 .28. 0 


13 | ಕುಮಾರಗೌಡ/ವೀರಪ್ಪಗೌಡ 


24/* / 3 


23/ 3 


24 / 2 


24/1ಎ , 24/1ಬಿ 


ದಂಡಾವತಿ ನದಿ 


1 . 3. 0 


6 . 68 


ಕುಮಾರಗೌಡ/ವೀರಪ್ಪಗೌಡ 


ಖುಷಿ 


23 / 3 


24 / 2 


24 / 1ಎ, 24 / 1ಬಿ 


ದಂಡಾವತಿನದಿ 


1 .10 . 0 


0 . 57 


2 .13 .0 


೪೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


ಭಾಗ - ೬ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹ 


ಭೂ ಸ್ವಾಧೀನ ವಿವರ 
ವಿಸ್ತೀರ್ಣ | ಮೌಲ್ಯ 


ಉತ್ತರ 


ಚಕ್ಕು ಬಂದಿ 

ಪಶ್ಚಿಮ 
179 


ದಕ್ಷಿಣ 


ಪೂರ್ವ 


15 ನಾರಾಯಣಸ್ವಾಮಿ ಬಿನ್ ವೆಂಕಪ್ಪ / 


23 /*/3 | 


ಖುಷಿ 


23/ 2 


24 /1ಎ 


ದಂಡಾವತಿ ನದಿ 


| 


1 .19 . 0 


1 .44 


23 / 2 


24 /1ಎ 


179 


ದಂಡಾವತಿ ನದಿ 


1 .19 . 0 


Village Extents : 18. 25.0 


ಅನುಸೂಚಿ 


ತಾಲೂಕು: Sorab 


ಹೋಬಳಿ : ಕಸಬಾ 


ಗ್ರಾಮ : ಮರೂರು 


ಜಿಲೆ : Shivamoga 
Agricultural 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹೆ 


ಚಕ್ಕು ಬಂದಿ 

ಪಶ್ಚಿಮ 


ಭೂ ಸ್ವಾಧೀನ ವಿವರ 
ವಿಸ್ತೀರ್ಣ | ಮೌಲ್ಯ 


ಉತ್ತರ 


* ದಕ್ಷಿಣ 


1 ಲಕ್ಷ್ಮಮ್ಮ / 

ಕೋವಿಕಾರ್ ಈರಪ್ಪ 


35/ */* 


ತರಿ 


ದಂಡಾವತಿ ನದಿ 


1 . 3 . 0 


6 . 99 


2 ಲಕ್ಷ್ಮಮ್ಮ /ಕೋವಿಕಾರ್ ಈರಪ್ಪ 


ಖುಷಿ 


ದಂಡಾವತಿ ನದಿ 


2 . 3 . 0 


1 . 10 


3 .6 .0 


3 ಗುರುಬಸಪ್ಪ ಗೌಡ/ತಿಪ್ಪಯ್ಯ ಗೌಡ 


36 /* / 2 


ತರಿ 


ದಂಡಾವತಿ ನದಿ 


2 .29.0 


17. 72 


ಗುರುಬಸಪ್ಪ ಗೌಡ/ ತಿಪ್ಪಯ್ಯ ಗೌಡ 


ಖುಷಿ 


ದಂಡಾವತಿ ನದಿ 


6. 26. 0 | 


3 .00 


9 .15. 0 


5 ] ಲಕ್ಷ್ಮಮ್ಮ /ಕೋವಿಕಾರ್ ಈರಪ್ಪ 


33/*/* 


ಖುಷಿ 


1 .32.0 


0. 72 


6 ಲಕ್ಷ್ಮಮ್ಮ /ಕೋವಿಕಾರ್ ಈರಪ್ಪ 


ತರಿ 


2 .0 .0 


13.60 


7 ರಂಗಮ್ಮ / ಯಲಿ ಜೊಟ್ಟಪ್ಪ 


1 .18. 0 


9 . 86 


8 ರಂಗಮ್ಮ / ಯಲಿ ಜೊಟ್ಟಪ್ಪ 


ಖುಷಿ 


1 . 32 . 0 | 


| 


0 . 72 


7 . 2 . 0 


9 ಗುರುಬಸಪ್ಪಗೌಡ/ ತಿಪ್ಪಯ್ಯಗೌಡ 


36/*/1 


| 


ತರಿ 


30 


35 


) 


ದಂಡಾವತಿ ನದಿ 


30 


3.10. 0 


| 


21 .13 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫, ೨೦೧೨ 


೪೨೧ 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹ 


| ವಿಸ್ತೀರ್ಣ 


| ಮೌಲ್ಯ 


ಉತ್ತರ 
30 


ದಕ್ಷಿಣ 
35 


ಪಶ್ಚಿಮ 
ದಂಡಾವತಿ ನದಿ 


ಪೂರ್ವ 
30 


10 ಗುರುಬಸಪ್ಪಗೌಡ/ ತಿಪ್ಪಯ್ಯಗೌಡ 


ಖುಷಿ | 


| 


| 


5. 7 . 0 


2 . 33 


8 .17. 0 


Village Extents : 


28 .0 .0 


Agricultural Total Extents : 


46 .25 .0 


DESIGNATION : Sagar 
LAOCIRCLE : Assistant Commissioner office 
LAOLOCATION : Assistant Commissioner 


ಜಿಲ್ಯಾಧಿಕಾರಿಗಳು 


ler 


Shivamoga ಜಿಲೆ . 

KRIS 


F 


- 


- 


- 


- 


- 


- 


- 


- 


- 


- 


- 


- 


= 


thi 


ER 


#sa 


= 


= 


SS 


$ 


42! 


BEE 


ಜಕಣಜ 


15 


• 


*ಹಿಸಿ 


1tbeku 


= 


-15Btv 


21 


24ಪES 

S1 


T=yt 


LI 


LENTE 


= 


PR - 52 


Six 


SC 


& 


49 


154LUTHIERY 


ಟಕ 


12 


4 


W 


L5| 


. 


ILI 


I 


- 


- 


- 


- 


ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Shivamoga ಜಿಲೆ , Shivamoga 
ಭೂಸ್ಕಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984 ) ಕಲಂ 4 ( 1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ SR 4/11 -12 ದಿನಾಂಕ 07 /03/ 2012 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ Shimoga Talguppa Railway ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 
ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ಕಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ ( 1) ನೇ ಉಪಪ್ರಕರಣದ ಉಪಬಂದಗಳ ಅನುಸಾರವಾಗಿ ಅದಕ್ಕೆ 
ಸಂಬಂದಪಟ್ಟ ಎಲ್ಲರಿಗೂ ಈ ಬಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು ಶಿವಮೊಗ ಸಹಾಯಕ 
ಆಯುಕ್ತರು ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 

ಸದರಿ ಅದಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಶಿವಮೊಗ ,ಸಹಾಯಕ ಆಯುಕ್ತರ ಕಛೇರಿ, ಶಿವಮೊಗ್ಗ 


ಉಪ- ವಿಭಾಗ,ಸಹಾಯಕ ಆಯುಕ್ತರು ಇವರನ್ನು ನೇಮಕ ಮಾಡಿರುತ್ತೆ . 


೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 

ಭಾಗ - ೬ 
ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ 
ಕರ್ನಾಟಕ ಅಧಿನಿಯಮ 33ರಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3 ( ಸಿ) ಪ್ರಕರಣದ ಮೇರೆಗೆ ಜಿಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 
ಮಾಡಲಾದ ಶಿವಮೊಗ್ಯ ಸಹಾಯಕ ಆಯುಕ್ತರ ಕಛೇರಿ, ಶಿವಮೊಗ ಉಪ- ವಿಭಾಗ, ಸಹಾಯಕ ಆಯುಕ್ತರು, ರವರಿಗೆ ಲಿಖಿತಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ LAQ SR4/ 11 - 12 ನ್ನು ನೋಡಿ, 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲಿ 
ಆಸಕ್ತಿಯುಳ್ಳ ಎಲರಿಗೂ ಈ ಮೂಲಕ ಎಚ್ಚರಿಕೆಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ , ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚವು ಅಭಿವೃದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , Shivamoga ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ 
ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು . 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಶಿವಮೊಗ ,ಸಹಾಯಕ ಆಯುಕ್ತರ ಕಛೇರಿ, ಶಿವಮೊಗ್ಗ ಉಪ- ವಿಭಾಗ , ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


ಅನುಸೂಚಿ 


200 m : Shivamoga 


ತಾಲೂಕು: Shimoga 


ಹೋಬಳಿ : ಕುಂಸಿ 


ಗ್ರಾಮ :ಸೋಮಶೆಟ್ಟಿಕೊಪ್ಪ ( ಬೆ) 


Agricultural 


ಚಕ್ಕು ಬಂದಿ 


ಕ್ರ . ಸ. 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹೆ 


ಉತ್ತರ 


ಪಶ್ಚಿಮ 


ಪೂರ್ವ 


ದಕ್ಷಿಣ 
Railway Property 


ಭೂ ಸ್ವಾಧೀನ ವಿವರ 
ವಿಸ್ತೀರ್ಣ ಮೌಲ್ಯ 
0 . 3 . 4 | 0. 9 


1 


D ವೀರಪ್ಪ /ವೀರಭದ್ರಪ್ಪ 


16/*/* 


SyNo.16 


SyNo.16, 
Block No 2 


SyNo. 16 , 
Block No 4 


2 


G. ಪರಮೇಶ್ವರಪ್ಪ /ಮಲಪ್ಪ 


SyNo. 16 


Railway Property 


0 . 2 . 0 


0 . 6 


SyNo. 16, 
Block No 3 


Chikmarsa 

Ghadi 


3 


B .ಚಂದ್ರಪ್ಪ / ದಿ// B. ಬಸಪ್ಪ 


ತರಿ 


SyNo. 16 


Railway Property 


0 . 2 . 4 


0 . 6 


SyNo.16, 
Block No 1 


SyNo.16 , 
Block No 3 


4 [ K .S .ಹುವೀರಪ್ಪ K .ಸಿದ್ದಪ್ಪ 


SyNo.16 


Railway Property 


SyNo .17 


0 .1 . 8 


0 . 5 


SyNo . 16 , 
Block No 2 


0. 9 . 0 


5 


K . M . ಹಾಲಪ್ಪ / ಮಂಜಪ್ಪ 


SNo 17 


] SNo 17 


SNo 18 


SNo 16 


0 . 2 . 0 


6 Paise 


SNo 17/* 


( SNo 17/* 


Sno 18/* 


Sno 16/* 


0. 2.0 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


೪೨೩ 


ಭೂ ಸ್ವಾಧೀನ ವಿವರ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹೆ 


ಉತ್ತರ 


ಚಕ್ಕು ಬಂದಿ 

ದಕ್ಷಿಣ 
Sno 17 & Sy 18 


ಪೂರ್ವ 


ವಿಸ್ತೀರ್ಣ 


ಮೌಲ್ಯ, 


ಪಶ್ಚಿಮ 
Sno 19 


| 6 


ಕೆ. ರುದ್ರೇಶಪ್ಪ S/ O ವೀರಭದ್ರಪ್ಪ / 


18/*/* 


| 


Sy 18 


Sno 17 


0 . 2 . 0 


5 Paise 


Sy 18 


Sno 17 & Sy 18 


Sno 19 


Sno 17 


0 .2 .0 


Village Extents : 


0 .13. 0 


Agricultural Total Extents : 


0 .13. 0 


DESIGNATION : ಶಿವಮೊಗ್ಗ 


LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ಶಿವಮೊಗ ಉಪ- ವಿಭಾಗ 


ಜಿಲ್ಲಾಧಿಕಾರಿಗಳು 


LAOLOCATION : ಸಹಾಯಕ ಆಯುಕ್ತರು 


Shivamoga ಜಿಲೆ . 


G 


- 


೬ 


- 


- 


- 


- 


- 


- 


- 


- 


- 


- 


- 


- 


. 


: 


SFT 


° 


5 


, 


* 


k 


- 


14 


Yas 


° 


* 


Tಡು, 


s 


° 


5 


* 


° 


•ಜ4-5 15 


s 


Sk 


K4 


° 


ಕಳಜrst 


T°°°°°°°°° 


•Y 


* 


- 


° 


ಜ 


* 


7tLEEPA 


31 


° 


- 


° 


k 


- 


ಕಳಕಳ 


-kg 


Is 


° 


4411 


= 


PR - 53 


- 


- 


° 


° 


ಳIEYAHESE 


ನಗರಾಭಿವೃದ್ಧಿ ಪ್ರಾಧಿಕಾರ, ಚಿತ್ರದುರ್ಗ 


ಅಧಿಸೂಚನೆ 


ಸಂಖ್ಯೆ : ಚಿನಪ್ರಾ/ನಯೋ / ಅಭಿಯೋ .ಇ/ಭೂಸ್ವಾ.ಅ -1/2011 - 12 , ದಿನಾಂಕ : 28- 2 - 2012 


ಚಿತ್ರದುರ್ಗ ತಾಲ್ಲೂಕು ಕಸಬಾ ಹೋಬಳಿ ಕವಾಡಿಗರ ಹಟ್ಟಿ ಗ್ರಾಮದ ರಿ.ಸ. ನಂ . 11 ಮತ್ತು ಕುಂಚಿಗನ ಹಾಳ್ ಗ್ರಾಮದ ರಿ.ಸ. ನಂ . 45 ಮತ್ತು 84ರಲ್ಲಿ ಒಟ್ಟು 17 ಎಕರೆ -18 ಗುಂಟೆ ವಿಸ್ತೀರ್ಣದ ಜಮೀನಿನಲ್ಲಿ ಅಭಿವೃದ್ಧಿ 
ಯೋಜನೆ- ಇ ಮತ್ತು ಎಫ್ ಎಂಬ ವಸತಿ ಅಭಿವೃದ್ಧಿ ಯೋಜನೆಯನ್ನು ತಯಾರಿಸಲಾಗಿರುತ್ತದೆ. ಈ ವಸತಿ ಯೋಜನೆಯಲ್ಲಿ ವಸತಿ ನಿವೇಶನಗಳು, ರಸ್ತೆಗಳು, ರಸ್ತೆ ಬದಿ ಚರಂಡಿಗಳು , ನೀರು ಸರಬರಾಜು, ವಿದ್ಯುಚ್ಛಕ್ತಿ, ಸಾರ್ವಜನಿಕ 
ಉದ್ಯಾನವನ, ಆಟದ ಬಯಲು ಹಾಗೂ ಇತರೆ ನಾಗರೀಕರ ಸೌಲಭ್ಯಗಳಿಗೆ ಅವಕಾಶ ಮಾಡಲಾಗಿರುತ್ತದೆ. 

ಅಭಿವೃದ್ಧಿ ಯೋಜನೆಯನ್ನು ಒಳಗೊಂಡ ಹಾಗೂ ಕಾರ್ಯರೂಪಕ್ಕೆ ತರಲು ಪ್ರಸ್ತಾವಿತ ಪ್ರದೇಶದ ವಿವರಗಳು ಈ ಕೆಳಗಿನಂತೆ ಇರುತ್ತದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫, ೨೦೧೨ 


ಭಾಗ- ೬ 


ಗ್ರಾಮ : ಕವಾಡಿಗರ ಹಟ್ಟಿ 


ಹೋಬಳಿ : ಕಸಬಾ 


ತಾಲ್ಲೂಕು : ಚಿತ್ರದುರ್ಗ 


ಜಿಲ್ಲಾ : ಚಿತ್ರದುರ್ಗ 


ರಿಸನಂ 


ಖಾತೆದಾರರ ಹೆಸರು 


ಖರಾಬು 


ಬಾಕಿ 


ಬಾಬ್ಬು 


ಉತ್ತರ 


ದಕ್ಷಿಣ 


ಪೂರ್ವ 


ಪಶ್ಚಿಮ 


ಸಂಖ್ಯೆ 


ವಿಸ್ತೀರ್ಣ 


ವಿಸ್ತೀರ್ಣ 


ಭೂಸ್ವಾಧೀನ 

ಪಡಿಸಲು 
ಅಗತ್ಯವಿರುವ 
ವಿಸ್ತೀರ್ಣ 
ಎ - ಗುಂ 


ಎ - ಗುಂ 


ಎ - ಗುಂ 


ಎ - ಗುಂ 


5 


10 . 


12 


ಸರ್ಕಾರ 


8 - 18 


8 - 18 


8 - 18 ರಿಸನಂ. 47 | ರಿಸನಂ. 44ರ | ರಿಸನಂ. 11 | ರಿಸನಂ . 10, 9 
ಜಮೀನು ರಲ್ಲಿ ಉಳಿದ 1 ಮತ್ತು 17 ಜಮೀನು 

ಜಮೀನು 
ತಾಲ್ಲೂಕು : ಚಿತ್ರದುರ್ಗ 

ಜಿಲ್ಲಾ : ಚಿತ್ರದುರ್ಗ 


ಗ್ರಾಮ : ಕುಂಚಿಗನ ಹಾಳ್ 


ಹೋಬಳಿ : ಕಸಬಾ 


2 


| 45 


ಸರ್ಕಾರ 


5 - 00 


5 - 00 


5 - 00 


ರಸ್ತೆ 


ರಿಸನಂ . 45ರ 
ಉಳಿದ 
ಜಮೀನು 


ರಸ್ತೆ & ರಿಸನಂ. 87 
ಹಾಗೂ ವಧಾಗಾರದ 
ಜಾಗ. 


| 84 


4 - 00 


4 - 00 


ರಸ್ತೆ 


ಕ 


ಕೆ. ಬಿ . ರಾಮಪ್ಪ ಬಿನ್ ದೊಡ್ಡ | 4 - 00 
ಬೈರಪ್ಪ 


ಸರ್ಕಾರಿ 
ಜಾಗ. 


ಹಳೇಯ 
ರಾ . ಹೆ . 4 


17 ಎಕರೆ 
18 ಗುಂಟೆ 


17 ಎಕರೆ 
18 . 
ಗುಂಟೆ 


17 ಎಕರೆ 
18 ಗುಂಟೆ 


ಸದರಿ ಅಭಿವೃದ್ಧಿ ಯೋಜನೆಯ ವಿವರಗಳು , ಅಭಿವೃದ್ಧಿ ಯೋಜನೆಯನ್ನು ಒಳಗೊಂಡ ಹಾಗೂ ಭೂಸ್ವಾಧೀನಿಸಲು ಉದ್ದೇಶಿಸಿರುವ ಪ್ರದೇಶದ ನಕ್ಷೆ ಅಲ್ಲದೇ ಸುತ್ತಮುತ್ತ ದೊರೆಯುವ ಭೂಮಿಗೆ ಕರ್ನಾಟಕ ನಗರಾಭಿವೃದ್ಧಿ 
ಪ್ರಾಧಿಕಾರಗಳ ಅಧಿನಿಯಮ 1987ರ ಪ್ರಕರಣ 20 ರ ಮೇರೆಗೆ ಪುರೋಭಿವೃದ್ಧಿ ತೆರಿಗೆ ವಿಧಿಸಲು ಉದ್ದೇಶಿಸಿರುವ ಭೂಮಿಗಳ ವಿವರಗಳು ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಕಛೇರಿ, ಆಕಾಶವಾಣಿ ರಸ್ತೆ, ಸಿ.ಕೆ. ಪುರ, 
ಚಿತ್ರದುರ್ಗದಲ್ಲಿ ಕಛೇರಿ ಕೆಲಸದ ಎಲ್ಲಾ ದಿನಗಳಲ್ಲಿ ಪರಿಶೀಲನೆಗೆ ಇಡಲಾಗಿದೆ. ಇದರ ಬಗ್ಗೆ ಯಾವುದೇ ಆಕ್ಷೇಪಣೆ ಸಲಹೆಗಳಿದ್ದಲ್ಲಿ ಅಂತಹ ಆಕ್ಷೇಪಣೆ/ ಸಲಹೆಗಳನ್ನು ಈ ಅಧಿಸೂಚನೆ ಪ್ರಕಟಣೆಯಾದ 30 ದಿನಗಳೊಳಗಾಗಿ ಚಿತ್ರದುರ್ಗ 
ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಸಲ್ಲಿಸಬಹುದಾಗಿರುತ್ತೆ, ನಿಗದಿತ ಅವಧಿಯ ನಂತರ ಸ್ವೀಕರಿಸಲಾದ ಆಕ್ಷೇಪಣೆ/ ಸಲಹೆಗಳನ್ನು ಗಮನಿಸಲಾಗುವುದಿಲ್ಲ. 


ಪ್ರಾಧಿಕಾರದ ಆದೇಶದ ಮೇರೆಗೆ ಹಾಗೂ ಪ್ರಾಧಿಕಾರದ ಪರವಾಗಿ 

ಆಯುಕ್ತರು, 
ನಗರಾಭಿವೃದ್ಧಿ ಪ್ರಾಧಿಕಾರ 

ಚಿತ್ರದುರ್ಗ. 


ಪಿ. ಡಿ. ನಂ . 4 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 

೪೨೫ 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ : ಕಂಇ / 28 / ಭೂಸ್ವಾಗಾ/ 11, ದಿನಾಂಕ : 6 - 2 - 2012. 
ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬಿಡದಿ ಹೋಬಳಿ, ಬಾನಂದೂರು ಗ್ರಾಮದ ಬಳಿ ನೆಲ್ಲಿಗುಡ್ಡ ಹಳ್ಳಕ್ಕೆ ಸೇತುವೆ ನಿರ್ಮಿಸಲು ಅಗತ್ಯವಿದೆ ಎಂದು 
ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 4 (1)ರ ಮೇರೆಗೆ ಅಧಿಸೂಚನೆಗೆ ಕ್ರಮಾಂಕ ರಾಜಿಕ:ಎಲ್ಎಕ್ಯೂಸಿಆರ್ : 142/ 07 -08, ದಿನಾಂಕ : 9 -6- 11ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ . 

ಮತ್ತು ಕರ್ನಾಟಕ ಭೂಸ್ವಾಧೀನ ಕಾಯ್ದೆ : 33 - 1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 5 - ಎ ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6 (1- ಎ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ : 


ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಉಪ- ವಿಭಾಗ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. ( ಎಲ್‌ಎಎ.ಎಸ್‌. ಆರ್‌. 4 /08 - 09) 


ಅನುಸೂಚಿ 


ಜಿಲ್ಲೆ : ರಾಮನಗರ 


ತಾಲ್ಲೂಕು : ರಾಮನಗರ 


ಹೋಬಳಿ : ಬಿಡದಿ 


ಗ್ರಾಮ : ಬಾನಂದೂರು 


ಚಕ್ಕುಬಂದಿ 


ಭೂಸ್ವಾಧೀನ 


8(વા 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ . 


ತರಹ 


ಸಂ . 


ಪೂರ್ವ ಸ. ನಂ . 


ಪಶ್ಚಿಮ 
ಸ. ನಂ . 


ಉತ್ತರ 
ಸ. ನಂ . 


ದಕ್ಷಿಣ 
ಸ. ನಂ . 


ವಿಸ್ತೀರ್ಣ 
ಎ - ಗುಂ 


ಮರ. ಮಾಲ್ಕಿ 
ವಿನ್ಯಾಸ | 


4 . 


5 


9 . 


10 


11 


ಖುಷಿ 


| 139 /1ರ ಉಳಿಕೆ 


| ಓಣಿ 


| 0 - 01 


ಗಂಗಾಧರ ಬಿನ್ ಬೈರಪ್ಪ, 
ಮಹದೇವ ಬಿನ್ ಬೈರಪ್ಪ 


ಗಂಗಾಧರ ಬಿನ್ ಬೈರಪ್ಪ, ಮಹದೇವ ಬಿನ್ | 139 / 
ಬೈರಪ್ಪ 


1394 ರ 
ಉಳಿಕೆ 


ತೆಂಗು 3 
ಹುಣಸೆ 1 


೪೨ | 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫, ೨೦೧೨ 


ಭಾಗ- ೬ 


ಚಕ್ಕುಬಂದಿ 


ಭೂಸ್ವಾಧೀನ 


6(વ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ . 


ತರಹ 


ಪೂರ್ವ 


ಸ. ನಂ . 


ಪಶ್ಚಿಮ 
ಸ. ನಂ . 


ಉತ್ತರ 
ಸ. ನಂ . 


ದಕ್ಷಿಣ 


ವಿಸ್ತೀರ್ಣ 
ಎ - ಗುಂ 


ಮರ. ಮಾಲ್ಕಿ 


ಸ . ನಂ . 


ವಿನ್ಯಾಸ 


3 


9 . 


10 | 


11 . 


ಕುನ್ನೇಗೌಡ ಉ . ಕುಮಾರ್ ಬಿನ್ ಸಿದ್ದಪ್ಪ 


| 136 


| ಖುಷಿ 


136ರ ಉಳಿಕೆ | 


( 135 /5 


136ರ 


| 0 - 03 


ತೆಂಗು 4 


ಕುನ್ನೇಗೌಡ ಉ . ಕುಮಾರ್ 
ಬಿನ್ ಸಿದ್ದಪ್ಪ 


136 ರ 
ಉಳಿಕೆ 


ಉಳಿಕೆ 


ಬೋರ್‌ವೆಲ್‌ 1 
ಮನೆ 1 


ತುರುಪಬೇವು 5 
ಮಾವು 2 
ಸಿಲ್ವರ್‌ ಹುಕ್ 2 
ಹಲಸು 2 


| 135 /2 


| ಖುಷ್ಠಿ 


135 /3 


0 - 01 


e 


3. | ಸಿದ್ದಯ್ಯ ಬಿನ್ ಸಿದ್ದಯ್ಯ ಉ . | ಸಿದ್ದಯ್ಯ ಬಿನ್ ಸಿದ್ದಯ್ಯ ಉ . ಪಿಳ್ಳಯ್ಯ 

ಪಿಳ್ಳಯ್ಯ 


135 /2ರ 
ಉಳಿಕೆ 


135 /2ರ 
ಉಳಿಕೆ 


ತೆಂಗು 2 
ತುರುಪಬೇವು 4 
ಸಿಲ್ವರ್‌ ಹುಕ್ 2 


ಟಿ.ಎನ್. ಮಲ್ಲಯ್ಯ ಬಿನ್ ನಂಜಯ್ಯ 


| 135 /3 


| ಖುಷ್ಠಿ 


13574 


135 / 2 


| ಹಳ್ಳ 


| 0 - 03 1/2 


135/3 ರ 
ಉಳಿಕೆ 


ತೆಂಗು 2 
ಮಾವು 1 


ಚಿಕ್ಕಣ್ಣ ಬಿನ್ ಲಿಂಗಯ್ಯ 
ಬಿ.ಎನ್. ಮಲ್ಲಯ್ಯ ಬಿನ್ 
ನಂಜಯ್ಯ , ನಂಜುಂಡಪ್ಪ 
ಬಿನ್ ಲೇ . ಚಿಕ್ಕಣ್ಣ 


0 - 06 1/ 2 


ತೆಂಗು 2 
ತುರುಪಬೇವು 1 


ನಂಜುಂಡಪ್ಪ ಬಿನ್ ಲೇ . ಚಿಕ್ಕಣ್ಣ 


ಪುಟ್ಟಸ್ವಾಮಯ್ಯ ಬಿನ್ ಮುನಿಯಪ್ಪ 


135 /4 


| ಖುಷಿ 


| 135/5 


| 135 / 

3 


| ಹಳ್ಳ 


| 0 - 05 


ಪುಟ್ಟಸ್ವಾಮಯ್ಯ ಬಿನ್ 
ಮುನಿಯಪ್ಪ 


1 35 /4 ರ 
ಉಳಿಕೆ 


ತೆಂಗು 9 
ಹಲಸು 2 
ಮಾವು 1 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫, ೨೦೧೨ 


೪೨೭ 


ಚಕ್ಕುಬಂದಿ 


ಭೂಸ್ವಾಧೀನ 


#(d 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ . 


ತರಹ 


ಪೂರ್ವ ಸ. ನಂ . 


છે 


ಉತ್ತರ 


ದಕ್ಷಿಣ 


ಸ . ನಂ . 


ವಿಸ್ತೀರ್ಣ 
ಎ - ಗುಂ 


ಸ . ನಂ . 


ಸ. ನಂ . 


ಮರ. ಮಾಲ್ಕಿ 
ವಿನ್ಯಾಸ 


5 


6 


| 


7 


8 


9 


| 


10 


11. 


135 / 5 


ಖುಷ್ಠಿ 


136 


13574 


| 


0 - 06 1 /2 


| 


ತೆಂಗು 5 


ಶಿವಲಿಂಗಯ್ಯ ಬಿನ್ ನಿಂಗಯ್ಯ , 
ಸಾವಿತ್ರಮ್ಮ ಕೋಂ 
ಶಿವಲಿಂಗಯ್ಯ 


ಶಿವಲಿಂಗಯ್ಯ ಬಿನ್ ನಿಂಗಯ್ಯ , ಸಾವಿತ್ರಮ್ಮ 
ಕೋಂ ಶಿವಲಿಂಗಯ್ಯ 


135 /5 ರ 
ಉಳಿಕೆ 


ಒಟ್ಟು 


| 0 -26 1/2 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ 
(ಭೂಸ್ವಾಧೀನ- 2 ಮತ್ತು ಪುನರ್ವಸತಿ). 


ಪಿ . ಆರ್ . ನಂ . 39 


ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 

ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16( 2) ರ ಅನುಸಾರ ಪ್ರಕಟಣೆ 

ಸಂಖ್ಯೆ : ಎಲ್‌ಏಕ್ಯೂಎಸ್ ಆರ್.1 / 10 - 11 , ದಿನಾಂಕ : 8 -2 -2012 . 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17 / 961ರ ಪ್ರಕಾರ) ರ ಅನುಸಾರ ಅನುಸೂಚಿ ಜಮೀನುಗಳನ್ನು ಲಿಂಗಾಪುರ ಗ್ರಾಮದಿಂದ ಗಿರಿಯಾಪುರ ಗ್ರಾಮಕ್ಕೆ ಹೋಗುವ 
ರಸ್ತೆಯ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ( ವಶ ) ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17 /1961ರ ಪ್ರಕಾರ ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ದಾವಣಗೆರೆ 

ಹೋಬಳಿ : ಆನಗೋಡು 

ಗ್ರಾಮ : ಲಿಂಗಾಪುರ 
ಖಾತೆದಾರರ ಹೆಸರು ಶ್ರೀ /ಶ್ರೀಮತಿ 

ರಿ , ಸರ್ವೇ ನಂಬರ್ ತರಹ ವಿಸ್ತೀರ್ಣ ಎ - ಗುಂ ಆಕಾರ ರೂ . ಪೈ ಮುಂಗಡ ಸ್ವಾಧೀನ ದಿನಾಂಕ 
ಭೀಮಪ್ಪ ಬಿನ್ ರಾಮಪ್ಪ 

71 / ಪಿ4 

0 - 15 0 . 39 

7 - 12 - 2011 


ಕ್ರ. ಸಂ . 


ಖುಷಿ 


ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 

ದಾವಣಗೆರೆ ಉಪ ವಿಭಾಗ, ದಾವಣಗೆರೆ. 


ಪಿ. ಆರ್ . ನಂ . 49 


೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 

ಭಾಗ - ೬ 
ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ , ದಾವಣಗೆರೆ ಉಪವಿಭಾಗ, ದಾವಣಗೆರೆ 

ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16( 2) ರ ಅನುಸಾರ ಪ್ರಕಟಣೆ 

ಸಂಖ್ಯೆ : ಎಲ್‌ಏಕ್ಯೂಎಸ್ ಆರ್.2 / 10 - 11 , ದಿನಾಂಕ : 8 - 2 -2012. 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪ್ರಕಾರ) ರ ಅನುಸಾರ ಅನುಸೂಚಿ ಜಮೀನುಗಳನ್ನು ಲಿಂಗಾಪುರ ಗ್ರಾಮದಿಂದ ಗಿರಿಯಾಪುರ ಗ್ರಾಮಕ್ಕೆ ಹೋಗುವ 
ರಸ್ತೆಯ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ( ವಶ) ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16( 2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17 /1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ : ದಾವಣಗೆರೆ 


ತಾಲ್ಲೂಕು : ದಾವಣಗೆರೆ 


ಹೋಬಳಿ : ಮಾಯಕೊಂಡ 


ಆಕಾರ 


ಗ್ರಾಮ : ಈಚಗಟ್ಟ 
ಮುಂಗಡ ಸ್ವಾಧೀನ 

ದಿನಾಂಕ 


ಕ ಸಂ . 


ಖಾತೆದಾರರ ಹೆಸರು ಶ್ರೀ /ಶ್ರೀಮತಿ 


ರಿ. ಸರ್ವೇ ನಂಬರ್ 


ತರಹ 


ವಿಸ್ತೀರ್ಣ ಎ - ಗುಂ 


ರೂ . ಪೈ 


51 


| 


ಖುಷ್ಠಿ 


0 - 09 1 /2 


[ 0 - 21 


15 - 11 - 2006 


ಓಂಕಾರಪ್ಪ ಬಿನ್ ಲೇ . ಗೌಡ್ರಬಸಪ್ಪ 
ಜಿ.ಬಿ. ನಾಗೇಂದ್ರಪ್ಪ ಬಿನ್ ಲೇ . ಗೌಡ್ರಬಸಪ್ಪ 


51/ 2 


ಖುಷ್ಠಿ 


0 - 18 1 / 2 


0 - 40 


15 - 11 -2006 


ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 

ದಾವಣಗೆರೆ ಉಪ ವಿಭಾಗ, ದಾವಣಗೆರೆ. 


ಪಿ. ಆರ್. ನಂ . 50 


ಕಂದಾಯ ಸಚಿವಾಲಯ, ಬೆಂಗಳೂರು 


ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕಮಾಂಕಃ ಕಂಇ 71 ಭೂಸ್ವಾತು 2011 ದಿನಾಂಕ: 6 - 02 -2012 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು- ರಾಯದುರ್ಗ ಹೊಸ ರೈಲ್ವೆ ಮಾರ್ಗದ ನಿರ್ಮಾಣದ ಉದ್ದೇಶಕ್ಕಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು 
ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕಮಾಂಕಃ ಎಲ್ಎಕ್ಯೂ ಎಸ್‌ಆ‌ /06/2011 -12, ದಿನಾಂಕಃ 09- 06 - 2011 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ) (1) 5ಎ ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6(l-ಎ) ಪ್ರಕರಣದ ಮೇರೆಗೆ 
ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ 
ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಮಾರ್ಚ್ ೧೫ , ೨೦೧೨ 


೪೨೯ 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಹೇಮಾವತಿ ನಾಲಾ ವಲಯ ಹಾಗೂ ತುಮಕೂರು -ರಾಯದುರ್ಗ ರೈಲ್ವೆ ಯೋಜನೆ ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ 
ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ: ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಹೇಮಾವತಿ ನಾಲಾ ವಲಯ , ಹಾಗೂ ತುಮಕೂರು - ರಾಯದುರ್ಗ ರೈಲ್ವೆ ಯೋಜನೆ ತುಮಕೂರು ಇವರ ಕಛೇರಿಯಲ್ಲಿ 


ಇಡಲಾಗಿದೆ. 


- : ಅನುಸೂಚಿ: 


ಜಿಲ್ಲೆ: ತುಮಕೂರು 


ತಾಲ್ಲೂಕು: ತುಮಕೂರು 


ಹೋಬಳಿ: ಕಸಬಾ 


ಗಾಮ : 1.ವೀರಸಾಗರ 


ಚಕ್ಕುಬಂದಿ 


ಭೂ ಸ್ವಾಧೀನದ ಜಮೀನಿನ 


છે.વલ 


ಖಾತೆದಾರರ ಹಸರು 


ಅನುಭವದಾರರ ಹೆಸರು 


ಸ . ನಂ . 


| ತರಹ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ವಿಸ್ತೀರ್ಣ 


ಆಕಾರ 


5 


10 


11 


ಗಾಮ : 1) ವೀರಸಾಗರ 


ಟಿ. ಆರ್‌. ವಿಜಯ್ ಕುಮಾರ್ ಬಿನ್ ಜಿ. ರಂಗಪ್ಪ 


31 


31 /1ರ ಉಳಿಕೆ 


ಸ . ನಂ .32 


31/ 2 


0 - 15 


0 - 45 


ಟಿ . ಆರ್.ವಿಜಯ್ ಕುಮಾರ್ 
ಬಿನ್ ಜಿ .ರಂಗಪ್ಪ 


ತು. ಅ. . 
ಕೆರೆ ಗಡಿ 


2 . 


| ಟಿ. ಆರ್‌.ಸಿದ್ದೇಗೌಡ ಬಿನ್ ಜಿ. ರಂಗಪ್ಪ. 


ಖುಷ್ಠಿ 


ಉಳಿಕೆ 


0 - 06 


ತು . ಅ . . | ಸ. ನಂ .32 | 31 / ರ ಉಳಿಕೆ | 0 - 01 3/4 
ಕೆರೆ ಗಡಿ 


3 


| 


ಹೆಚ್ .ಎಸ್. ಮಂಜುನಾಥ್ ಬಿನ್ ಲೇ .ಸಿದ್ದಪ್ಪ 


31/2 


31/2ರ ಉಳಿಕೆ 


314 


31 /3 


| 


0 - 13 1/4 


0 - 36 


ಟಿ. ಆರ್‌.ಸಿದ್ದೇಗೌಡ ಬಿನ್ 
ಜಿ. ರಂಗಪ್ಪ . 
ಹೆಚ್.ಎಸ್. ಮಂಜುನಾಥ್ ಬಿನ್ 
ಲೇ .ಸಿದ್ದಪ್ಪ 
ಸುನೀಲ್ ಕುಮಾರ್ 
ಉ :ತಿಮ್ಮಯ್ಯ , 


ತು . ಅ. . 
ಕೆರೆ ಗಡಿ 


4 


| 


ಸುನೀಲ್ ಕುಮಾರ್ ಉ :ತಿಮ್ಮಯ್ಯ, 


31 / 3 | 


ಖುಷಿ | ಮನೆ ಮತ್ತು ಖಾಲಿ 


ಖಾಲಿ 


ಮನೆ 


ರೈಲ್ವೆ ರಸ್ತೆ 


| 0 -02 1/2 


0 - 07 


ಜಾಗ 


ಜಾಗ. 


ಲಕ್ಷಣ, 


ಋಷ್ಠಿ 


ಖಾಲಿ ಜಾಗ 


ಖಾಲಿ 
ಜಾಗ. 


ರೈಲ್ವೆ ರಸ್ತೆ 


0 - 03 


ಖಾಲಿ 
ಜಾಗ. 


| 


0 - 09 


6 | ಜಿ .ರಮೇಶ್ ಬಿನ್ ಲೇ . 

ಗೋವಿಂದಯ್ಯ , 


ಖುಷ್ಠಿ | 


ಖಾಲಿ ಜಾಗ 


ಜಿ .ರಮೇಶ್ ಬಿನ್ 
ಲೇ .ಗೋವಿಂದಯ್ಯ , 


0 - 03 


ರೈಲ್ವೆ ರಸ್ತೆ 


0 - 09 


ಖಾಲಿ 
ಜಾಗ | 


ಜಾಗ . 


೪೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


ಭಾಗ - ೬ 


ಭೂ ಸ್ವಾಧೀನದ ಜಮೀನಿನ 


ಕ 


ಖಾತೆದಾರರ ಹಸರು 


ಅನುಭವದಾರರ ಹೆಸರು 


ಸ. ನಂ . 


ತರಹ 


ಚಕ್ಕುಬಂದಿ 
ಪಶ್ಚಿಮ ಉತ್ತರ 


ಪೂರ್ವ 


ದಕ್ಷಿಣ 


ವಿಸ್ತೀರ್ಣ 


ಆಕಾರ 


10 


- 


11 


ಕೆ.ಗೋಪಾಲಯ್ಯ , 


ಕೆ.ಗೋಪಾಲಯ್ಯ , 


31 / 3 


| 


ಖುಷ್ಠಿ 


ರು 


ಸ್ತೆ 


ರೈಲ್ವೆ ರಸ್ತೆ 


0 - 03 


ಖಾಲಿ 
ಜಾಗ 


0 - 09 


8 


31 /3 | 


ಮನೆ ಖಾಲಿ ಜಾಗ 


ಮನೆ 


0 - 05 


| ಹನುಮಂತಯ್ಯ , 
| ಎ.ಜ್ಞಾನಪ್ರಕಾಶ್ ಬಿನ್ ಅಂತೋಣಿ, 


ಖುಷಿ 
ಖುಷ್ಠಿ 


ರೈಲ್ವೆ ರಸ್ತೆ | 0 - 01 1/2 
ರೈಲ್ವೆ ರಸ್ತೆ 0 - 00 1 / 4 


31/3 


0 - 01 


ಹನುಮಂತಯ್ಯ , 
ಎ. ಜ್ಞಾನಪ್ರಕಾಶ್ ಬಿನ್ 
ಅಂತೋಣಿ, 
ಎ. ಜ್ಞಾನಪ್ರಕಾಶ್ ಬಿನ್ 
ಅಂತೋಣಿ, 


ಖಾಲಿ 
ಜಾಗ. 


ಖಾಲಿ 
ಜಾಗ 


10 


|1 ಎ . ಜ್ಞಾನಪ್ರಕಾಶ್ ಬಿನ್ ಅಂತೋಣಿ, 


31 /3 


| 


ಖುಷ್ಠಿ | | 


ಖಾಲಿ ಜಾಗ. 


ರಸ್ತೆ 


ಖಾಲಿ 


ರೈಲ್ವೆ ರಸ್ತೆ 


0 -00 1 /2 


0 - 02 


ಜಾಗ. 


ಜೆ .ಜಲಜ ಕೋಂ ಹೆಚ್.ಎಸ್. ಮಂಜುನಾಥ್ 


31/ 3 | 


ಖುಷ್ಠಿ 


ಖಾಲಿ ಜಾಗ | 


ಉಳಿಕೆ 


ಉಳಿಕೆ 


ಜೆ .ಜಲಜ ಕೋಂ 
ಹೆಚ್. ಎಸ್. ಮಂಜುನಾಥ್ 


ರೈಲ್ವೆ ರಸ್ತೆ | 0- 00 1/4 


0 - 01 


12 


ಹೆಚ್ . ಎಸ್ . ಮಂಜುನಾಥ್ ಬಿನ್ ಲೇ .ಸಿದ್ಧಪ, 


31 /3 


ಖುಷಿ 


ಉಳಿಕೆ 


0 - 03 


ಹೆಚ್ .ಎಸ್ . ಮಂಜುನಾಥ್ ಬಿನ್ | 
ಲೇ . ಸಿದ್ಧಪ್ಪ, 


ರೈಲ್ವೆ ರಸ್ತೆ 


0 - 09 


ಸುನಿಲ್ ಕುಮಾರ್ 
ರವರ ಜಮೀನು 


ಒಟ್ಟು 


1 - 07 


1 - 39 


ಘೋಡ್ತಾರೆ 


ಕ . ಸಂ 


ಗಾಮದ ಹೆಸರು 


ಒಟ್ಟು 


ಖುಷಿ 
1- 07 


ತರಿ 
- 


ವೀರಸಾಗರ 


| 


1 - 07 


ಒಟ್ಟು 


1 - 07 


1 - 07 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ, (ಭೂಸ್ವಾಧೀನ-2 ಮತ್ತು ಪುನರ್ವಸತಿ). 


ಪಿ . ಆರ್ . 58 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


೪೩೧ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ತಿದ್ದುಪಡಿ ಆದೇಶ 
ಸಂಖ್ಯೆ : ಕೆಎಸ್‌ಎ:ಸಿಆರ್ -51 /11 - 12 , ಬೆಂಗಳೂರು, ದಿನಾಂಕ : 14 -2- 2012 . 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆರ್. ಆರ್. ನಗರ ವಲಯದ, ವ್ಯಾಪ್ತಿಯಲ್ಲಿ ಬರುವ ಗೊರಗುಂಟೆಪಾಳ್ಯ ಗ್ರಾಮದ 
ಗೊರಗುಂಟೆಪಾಳ್ಯ ಗಿಣಿಶಾಸ್ತ್ರ ಕೊಳಚೆ ಪ್ರದೇಶದ ಘೋಷಣೆ ಕುರಿತು ದಿನಾಂಕ : 14 -12 -2011 ರಂದು ಹೊರಡಿಸಿರುವ ಪ್ರಾಥಮಿಕ ಅಧಿಸೂಚನೆಯಲ್ಲಿ, 
ಎಲ್ಲಿ “ಕೊಳಚೆ ನಿರ್ಮೂಲನಾ ಪ್ರದೇಶ” ಎಂದು ನಮೂದಾಗಿರುತ್ತದೆಯೂ ಆ ಎಲ್ಲಾ ಕಡೆಗಳಲ್ಲಿಯೂ “ಕೊಳಚೆ ಪ್ರದೇಶವೆಂದು ” ಓದಿಕೊಳ್ಳತಕ್ಕದ್ದು. 

ಎಂ .ಕೆ . ಅಯ್ಯಪ್ಪ 

ಜಿಲ್ಲಾಧಿಕಾರಿಗಳು 
ಪಿ . ಆರ್ . 51 

ಬೆಂಗಳೂರು ಜಿಲ್ಲೆ , ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 


dCH 


ಅಂತಿಮ ಅಧಿಸೂಚನೆ 


: ಕೆಎಸ್ಎಸಿಆರ್ - 47 / 11 - 12 , ಬೆಂಗಳೂರು, ದಿನಾಂಕ: 28 - 2 - 2012 . 


ನಂ . ಕೆಎಸ್‌ಎಸಿಆರ್ 47/11 -12 , ದಿನಾಂಕ : 23 - 11 -2011ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, 
ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಉತ್ತರ ( ಅಪರ ) ತಾಲ್ಲೂಕು, ಶಾಂತಿನಗರ ಗ್ರಾಮದ ಸಿ. ಟಿ. ಎಸ್ . ನಂ . 2020 ರಲ್ಲಿ 10973 ಚ . ಮಿ . ವಿಸ್ತೀರ್ಣದಲ್ಲಿರುವ ಜಲಕಂಠೇಶ್ವರಪುರ 
ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973ರ ಸೆಕ್ಷ 

ಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973ರ ಸೆಕ್ಷನ್ 3 ರ ಅಡಿಯಲ್ಲಿ ಪ್ರಾರಂಭಿಕವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 

ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ , ಬೆಂಗಳೂರು ಇವರು ಪತ್ರದ ಸಂಖ್ಯೆ ಕಕೊನಿಮ : ಕಂ : ಘೋ :208 / 1- 12 , 
ದಿನಾಂಕ 10 - 2 - 2012ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು , ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ , ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ , ಸದರಿ 
ಜಾಗವು ಬಿ . ಬಿ. ಎಂ . ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973ರ ಸೆಕ್ಷನ್ 3ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲಮಟಿಗೆ ಮೂಲಭೂತ ಸೌಕರ್ಯಗಳನು. 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ . ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ದಿನಾಂಕ : 
16 - 1- 2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, 
ಶಾಂತಿನಗರ ಗ್ರಾಮದ ಜಲಕಂಠೇಶ್ವರಪುರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ಯೆ. 
ಕೊಳಚೆ 

ಚೆಕ್ಕುಬಂದಿಗಳು 
ಕೊಳಚೆ ಪ್ರದೇಶದ ಪ್ರದೇಶದಲ್ಲಿರುವ 

ಸರ್ವೆ 

ವಿಸ್ತೀರ್ಣ 
ಹೆಸರು ಮತ್ತು ಸ್ಥಳ ಜಮೀನಿನ 

ಎಕರೆ/ ಗುಂಟೆ ಪೂರ್ವ ಪಶ್ಚಿಮ 

ಉತ್ತರ 

| ದಕ್ಷಿಣ 
ಮಾಲೀಕರ ಹೆಸರು 


*) 


ನಂ . 


10973 ಚ . ಮೀ . 


ಸಿ . ಟಿ . ಸಿ . 
ನಂ . 2020 


ರಾಜ 


ಜಲಕಂಠೇಶ್ವರಪುರ ಬಿ . ಬಿ . ಎಂ . ಪಿ . 
ಕೊಳಚೆ ಪ್ರದೇಶ | ಕೆ.ಎಸ್. ಆರ್. ಟಿ.ಸಿ. 
ಶಾಂತಿನಗರ, ವಾರ್ಡ್ 
ನಂ . 117 


ಮತ್ತು 


ಕಾಲುವೆ 


ಜಲಕಂಠೇಶ್ವ | ಕೆ.ಎಸ್. | ಲೇಪಾಕ್ಷಿ 
ರಪುರ ರಸ್ತೆ ಆರ್. ಟಿ. ಸಿ . 

ಸೆಂಟರ್ 
ಮತ್ತು ಕ್ವಾಟ್ರಸ್ಟ್ 
ಖಾಸಗಿ ಸ್ವತ್ತು ಮತ್ತು ಅಂಗನ 

ವಾಡಿ 
ಕೇಂದ್ರ 


ಕ 


ಎಂ .ಕೆ. ಅಯ್ಯಪ್ಪ 

ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಪಿ .ಆರ್, 54 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫, ೨೦೧೨ 

ಭಾಗ - ೬ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಪ್ರಿಲಿಮಿನರಿ ಅಧಿಸೂಚನೆ 
ಸಂಖ್ಯೆ: ಕೆಎಸ್‌ಎಸಿಆರ್ - 34 /11 - 12, ಬೆಂಗಳೂರು, ದಿನಾಂಕ : 1 - 3- 2012. 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ, ವ್ಯಾಪ್ತಿಯಲ್ಲಿ ಬರುವ ಕಾಡುಗೋಡಿ ಗ್ರಾಮದ ಕಾಡುಗೋಡಿ 
ಎ .ಕೆ. ಕಾಲೋನಿ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 90 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ 
ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು 
ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ . ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ : 16 - 1- 2007 ರಿಂದ ಅಸ್ತಿತ್ವಕ್ಕೆ 
ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ 
ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು 
ಘೋಷಿಸಲು ಆಯುಕ್ತರು , ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ 
ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973 ರ ಸೆಕ್ಷನ್ 3 ರಡಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು, ಘೋಷಿಸುವುದು 
ಅವಶ್ಯವೆಂದು ಕಂಡು ಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ನಂ . 71 ಕೋಮಂಇ 2009 , ದಿನಾಂಕ : 24 - 2 - 2010 ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ದಿ 
ಮತ್ತು ನಿರ್ಮೂಲನೆ ) ಕಾಯ್ದೆ 1973ರ ಕಲಂ 3 ಮತ್ತು 11 ರಡಿಯಲ್ಲಿ ಜಿಲ್ಲಾಧಿಕಾರಿಗಳು , ಅಸ್ತಿತ್ವದಲ್ಲಿರುವ ಕೊಳಚೆ ಪ್ರದೇಶಗಳನ್ನು ಕೊಳಚೆ 
ಪ್ರದೇಶಗಳೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ 
ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ 
ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. ತದನಂತರದಲ್ಲಿ ಸರ್ಕಾರದ ಪತ್ರ ಸಂ . ವಇ 71 ಕೊಮಂಇ 2009, ದಿನಾಂಕ : 12 - 7 - 2010ರ 
ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ 
ಬದಲು ದಿನಾಂಕ : 2 - 7 - 2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನು ಅನುಸರಿಸಿದಂತೆ 
ಕ್ರಮವಹಿಸಿ, ಅಧಿಸೂಚನೆ ಸಂಖ್ಯೆ : ವಇ 73 ಮಂಇ 2001, ದಿನಾಂಕ : 26 - 6 - 2002 ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ 
ಅಧಿಕಾರ ವ್ಯಾಪ್ತಿಯಲ್ಲಿ ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟಿರುತ್ತವೆ ಮತ್ತು 
ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು 
ನಿರ್ದೇಶನ ನೀಡಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಕಾಯ್ದೆ 1973 ರ ಸೆಕ್ಷನ್ 3 ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು 
ಕೊಳಚೆ ಪ್ರದೇಶವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ . 

- ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ , ಶೇಷಾದ್ರಿಪುರ, 
ಬೆಂಗಳೂರು- 20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15 ) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

- ಷೆಡ್ಯೂಲ್ 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಕಾಡುಗೋಡಿ ಗ್ರಾಮದ ಕಾಡುಗೋಡಿ 
ಕಾಲೋನಿಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ಯೆ . 

ಚೆಕ್ಕುಬಂದಿಗಳು 
ಕೊಳಚೆ ಪ್ರದೇಶದ ಕೊಳಚೆ ಪ್ರದೇಶದಲ್ಲಿರುವ ಸರ್ವೆ 
ಹೆಸರು ಮತ್ತು ಸ್ಥಳ ಜಮೀನಿನ ಮಾಲೀಕರ ಹೆಸರು 

ವಿಸ್ತೀರ್ಣ 
ಪೂರ್ವ ಪಶ್ಚಿಮ 

ಉತ್ತರ 
ಕಾಡುಗೋಡಿ 1. ಕೆ . ಎಸ್ . ರಾಮಯ್ಯ | 291 | 3 -00 ರಸ್ತೆ | ಸಾಯಿ ರಸ್ತೆ ಸಾಯಿ 
ಕಾಲೋನಿ ಕೊಳಚೆ 2 . ಕೆ. ವಿ . ದ್ವಾರಕಾನಾಥ ಬಿನ್ 

ಆಶ್ರಯ 

ಆಶ್ರಯ 
ಪ್ರದೇಶ ಬಿದರಹಳ್ಳಿ ವರದಾಚಾರ್ 

ಮತ್ತು 
ಹೋಬಳಿ, 3.ಶ್ರೀಮತಿ ವನಜಾ ಶ್ರೀನಾಥ 

ರೂಪ್ 
ಬೆಂಗಳೂರು - ಕೋಂ ಕೆ. ವಿ . ಶ್ರೀನಿವಾಸ 

ಸಿಂಗ್ 
ಪೂರ್ವ ತಾಲ್ಲೂಕು 4 . ಎಂ . ಎಸ್ . ರುದ್ರಪ್ಪ ಬಿನ್ 

ಕ್ವಾಟ್ರಸ್ 
- ನಂಜುಂಡಪ್ಪ 
5 . ಶ್ರೀಮತಿ ವಿಜಯ 
- ಲಕ್ಷೀರಾವ್ ಕೊಂ 
- ವಿಶ್ವೇಶ್ವರರಾವ್ 
6 . ಸುಪ್ರಿಯಾ ಬಿ . ಕೋಂ 

ದಾದಾಪೀರ್ 
7. ನಾಗರಾಜ್ ಬಿನ್ ಲೇಟ್ 
ದೊಬಿ ವೆಂಕಟಪ್ಪ 
8. ಅಮೀರ್ ಜಾನ್ * 


೫) 


ದಕ್ಷಿಣ 


ಎಂ .ಕೆ. ಅಯ್ಯಪ್ಪ 

ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಪಿ . ಆರ್ . 55 


